


CPMG/ KA/ BG-GPO/13/2003-2005 1 | ವಿಶ್ವಮಾನವ ವರ್ಷ 











ತ 
ಡಾ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


(© 





ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೨೩, ೨೦೦೪ (ಪುಷ್ಕ ೨, ಶಕ ವರ್ಷ ೧೯೨೬) ಸಂಚಿಕೆ ೫೧ 





ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಡಿ 53 ಡಿಜಿಪಿ 2004, ಬೆಂಗಳೂರು, ದಿನಾಂಕ: 26ನೇ ನವೆಂಬರ್‌ 2004 
ಪದವಿಪೂರ್ವ ಶಿಕ್ಷಣ ಇಲಾಖೆಯ ಈ ಕೆಳಗೆ ಕಾಣಿಸಿದ ಅಧಿಕಾರಿಗಳು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958ರ ನಿಯಮ 
95(1)ರಂತೆ ಅವರ ಹೆಸರಿನ ಮುಂದೆ ಕಾಣಿಸಿದ ದಿನಾಂಕದಂದು ವಯೋನಿವೃತ್ತಿ ಹೊಂದುವರು. 
























































ಕ್ರ. ಅಧಿಕಾರಿಯ ಹೆಸರು ಮತ್ತು ವಿಳಾಸ ಜನ್ಮದಿನಾಂಕ ವಯೋನಿವೃತ್ತಿ ಷರಾ 

ಸಂ. ಶ್ರೀಮತಿ:ಶ್ರೀ ಹೊಂದುವ ದಿನಾಂಕ 

1. | ಬಿ. ರಾಮಯ್ಯ, ಪ್ರಾಂಶಪಾಲರು, 4.1.1047 31.1.2005 ಶಿಸ್ತು ಕ್ರಮ 
ಸ.ಪ.ಪೂ. ಕಾಲೇಜು, ದೊಡ್ಡಬಿಳವಂಗಲ ದೊಡ್ಡಬಳ್ಳಾಪುರ ತಾ: ಬಾಕಿ ಇದೆ 
ಬೆಂಗಳೂರು ಗ್ರಾ.ಜಿಲ್ಲೆ 

2 ರಾಜು, ಪ್ರಾಂಶುಪಾಲರು, ಸರ್ಕಾರಿ ಪ.ಪೂ.ಕಾಲೇಜು, 13.1.1947 31.1.2005 
ಬಿಳಗರಹಳ್ಳಿ, ಮದ್ದೂರು ತಾ: ಮಂಡ್ಯಜಿಲ್ಲೆ. 

3. ಡಿ.ಅಪ್ಪಾರಾವ್‌ ಪಾಟೀಲ್‌, ಪ್ರಾಂಶುಪಾಲರು, 4.2.1947 28.2.2005 
ಸ.ಪ.ಪೂ.ಕಾಲೇಜು, ಚಿಟಗುಪ್ಪ, ಹುಮ್ನಾಬಾದ್‌ ತಾ: ಬೀದರ್‌ ಜಿಲ್ಲೆ. 

4. ಸುಧಾಮಣಿ, ಪ್ರಾಂಶುಪಾಲರು, ಸರ್ಕಾರಿ ಪ.ಪೂ.ಕಾಲೇಜು, 20.2.1947 28.2.2005 
ಚಾಮರಾಜಪೇಟೆ, ಬೆಂಗಳೂರು. 

5. | ಬಿ. ರುದ್ರಪ್ಪ, ಉಪನಿರ್ದೇಶಕರು, 18.2.1947 28.2.2005 
ಪ.ಪೂ.ಶಿ.ಇಲಾಖೆ, ರಾಯಚೂರು 

6. | ಬಿ.ಎಂ. ತೋರಗಲ್‌, ಪ್ರಾಂಶುಪಾಲರು, 13.3.1947 31.3.2005 
ಸರ್ಕಾರಿ ಚಿಂತಾಮಣಿರಾವ್‌ ಪದವಿಪೂರ್ವ ಕಾಲೇಜು, ಬೆಳಗಾವಿ. 

7. ಕೆ.ಡಿ.ಪೂರ್ತಗೇರಿ, ಪ್ರಾಂಶುಪಾಲರು (ನಿಯಮ 32 ರಡಿ) ಸ.ಪ.ಪೂ.ಕಾ- 10.3.1947 31.3.2005 
ಲಿಂಗಸಗೂರು, ರಾಯಚೂರು ಜಿಲ್ಲೆ 

8. ಎಂ.ಟಿ. ಅನಂತಮೂರ್ತಿ, ಪ್ರಾಂಶುಪಾಲರು ಸ.ಪ.ಪೂ.ಕಾ- ಅಕ್ಕಿಹೆಬ್ಬಾಳು 16.3.1947 31.3.2005 
ಕೆ.ಆರ್‌. ಪೇಟೆ ತಾ: ಮಂಡ್ಯಜಿಲ್ಲೆ 

9. ವಾದಿರಾಜ ಆಚಾರ್ಯ, ಪ್ರಾಂಶುಪಾಲರು ಸ.ಪ.ಪೂ.ಕಾ- ಬೈಲೂರು, 4.3.1947 31.3.2005 
ಉಡುಪಿ ಜಿಲ್ಲೆ 

10. | ಕೆ.ಎಂ. ನಾಣಯ್ಯ ಪ್ರಾಂಶುಪಾಲರು, 29.4.1947 30.4.2005 
(ನಿಯಮ 32 ರಡಿ) ಸ.ಪ.ಪೂ.ಕಾ- ನಾಪೋಕ್ಲು, ಕೊಡಗು ಜಿಲ್ಲೆ. 

11. | ಪಿ.ವಿ. ಇಕ್ಬಾಲ್‌ ಅಹಮದ್‌, ಪ್ರಾಂಶುಪಾಲರು, 2.4.1947 30.4.2005 
ಸ.ಪ.ಪೂ.ಕಾ- ತಲಕಾಡು, ಟಿ. ನರಸೀಪುರ ತಾ: ಮೈಸೂರುಜಿಲ್ಲೆ 





(೬೪೫ ) 













































































೬೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೦೪ ಭಾಗ - ೨ 
ಕ್ರ. ಅಧಿಕಾರಿಯ ಹೆಸರು ಮತ್ತು ವಿಳಾಸ ಜನ್ಮದಿನಾಂಕ ವಯೋನಿವೃತ್ತಿ ಷರಾ 
ಸಂ. ಶ್ರೀಮತಿ:ಶ್ರೀ ಹೊಂದುವ ದಿನಾಂಕ 
12. | ಕೆ. ಗೋವಿಂದಭಟ್‌, ಪ್ರಾಂಶುಪಾಲರು, 14.04.1947 30.04.2005 
ಸ.ಪ.ಪೂ.ಕಾ-ಅಳದಂಗಡಿ, ಮಂಗಳೂರು, ದ.ಕ.ಜಿಲ್ಲೆ. 

13. | ಕೆ.ಟಿ. ಗಿರಿಜ, ಪ್ರಾಂಶುಪಾಲರು, 8.4.1947 30.4.2005 
ಸ.ಪ.ಪೂ.ಕಾ-ಕೆ.ಆರ್‌. ಸಾಗರ, ಶ್ರೀರಂಗಪಟ್ಟಣ ತಾ: ಮಂಡ್ಯಜಿಲ್ಲೆ 

14. | ಸಿ. ರಾಧ, ಉಪನಿರ್ದೇಶಕರು, 18.5.1947 31.5.2005 
ಪದವಿಪೂರ್ವ ಶಿಕ್ಷಣ ಇಲಾಖೆ, ಮಂಡ್ಯಜಿಲ್ಲೆ. 

15. | ಬಿ.ಆರ್‌. ಕುಂಜಪ್ಪ, ಪ್ರಾಂಶುಪಾಲರು, 2.5.1947 31.5.2005 
ಸ.ಪ.ಪೂ.ಕಾ- ಪುತ್ತೂರು, ಮಂಗಳೂರು, ದ.ಕ.ಜಿಲ್ಲೆ. 

16. | ಬಿ. ರಾಮಪ್ಪ, ಪ್ರಾಂಶುಪಾಲರು, 20.5.1947 31.5.2005 
ಸ.ಪ.ಪೂ.ಕಾ- ದಾವಣಗೆರೆ 

17. | ಬಿ.ಎನ್‌. ರಾಮಸ್ವಾಮಿ, ಪ್ರಾಂಶುಪಾಲರು, 22.5.1947 31.5.2005 
ಸ.ಪ.ಪೂ.ಕಾ- ಸಂತೇಪೇಟೆ, ಹಾಸನ 

18. | ಆರ್‌.ಕೆ. ಪಿಡಗಣ್ಣವರ್‌, ಪ್ರಾಂಶುಪಾಲರು, 8.5.1947 31.5.2005 
ಸ.ಪ.ಪೂ.ಕಾ- ಬ್ಯಾಡಗಿ, ಹಾವೇರಿಜಿಲ್ಲೆ 

19. | ಕೆ.ವಿ. ಸತ್ಯನಾರಾಯಣರಾವ್‌, ಪ್ರಾಂಶುಪಾಲರು, 14.5.1947 31.5.2005 
(ನಿಯಮ 32 ರಡಿ) ಬಾಲಕರ ಸ.ಪ.ಪೂ. ಕಾಲೇಜು, ಚಿಂತಾಮಣಿ, 
ಕೋಲಾರಜಿಲ್ಲೆ. 

20. | ಸಿ. ಬಾಲಚಂದ್ರ, ಪ್ರಾಂಶುಪಾಲರು, 23.5.1947 31.5.2005 
ಸ.ಪ.ಪೂ.ಕಾ-ಬಿಳಿಯೂರುಕಟ್ಟಿ ದ.ಕ. ಜಿಲ್ಲೆ. 

21. | ಟಿ. ರಾಮಪ್ಪ, ಪ್ರಾಂಶುಪಾಲರು 4.5.1947 31.5.2005 
ಸ.ಪ.ಪೂ.ಕಾ-ಅನವೇರಿ, ಶಿವಮೊಗ್ಗ ಜಿಲ್ಲೆ. 

22. | ಸಿ. ಮಹಾದೇವ, ಉಪನಿರ್ದೇಶಕರು, 1.6.1947 31.5.2005 
ಪ.ಪೂ.ಶಿ.ಇಲಾಖೆ, ಮಂಗಳೂರು ದ.ಕ. ಜಿಲ್ಲೆ. 

23. | ಕೆ. ದೊರೈರಾಜ್‌, ಉಪನಿರ್ದೇಶಕರು, 8.6.1947 30.6.2005 
ಪದವಿಪೂರ್ವ ಶಿಕ್ಷಣ ಇಲಾಖೆ, ತುಮಕೂರು ಜಿಲ್ಲೆ. 

24. | ಗೋವಿಂದಯ್ಯ, ಉಪನಿರ್ದೇಶಕರು, 9.6.1947 30.6.2005 
ಪದವಿಪೂರ್ವ ಶಿಕ್ಷಣ ಇಲಾಖೆ, ಹಾಸನಜಿಲ್ಲೆ. 

25. | ಎಂ.ಎಂ.ಮೇಗೇರಿ, ಪ್ರಾಂಶುಪಾಲರು, 27.6.1947 30.6.2005 
ಸ.ಪ.ಪೂ.ಕಾ- ಬೈಲವಾಡ, ಬೈಲಹೊಂಗಲ ತಾ: ಬೆಳಗಾವಿ ಜಿಲ್ಲೆ. 

26.  ಅಹದ್‌ ಹುಸೇನ್‌, ಪ್ರಾಂಶುಪಾಲರು, 1.6.1947 30.6.2005 
ಸ.ಪ.ಪೂ.ಕಾ-ಬೆಳ್ಳೂರು, ನಾಗಮಂಗಲ ತಾ: ಮಂಡ್ಯಜಿಲ್ಲೆ 

27. | ಎಸ್‌.ಎಲ್‌. ಅರಳೀಕಟ್ಟಿ, ಪ್ರಾಂಶುಪಾಲರು, 1.6.1947 31.5.2005 
ಸ.ಪ.ಪೂ. ಕಾಲೇಜು, ಮುಂಡಗೋಡ ಕಾರವಾರ, ಉ.ಕ.ಜಿಲ್ಲೆ. 

28. | ಜಿ.ಆರ್‌. ಕೋಟೆ, ಪ್ರಾಂಶುಪಾಲರು, 1.6.1947 31.5.2005 
ಬಾಲಕಿಯರ ಸ.ಪ.ಪೂ. ಕಾಲೇಜು, ಗಂಗಾವತಿ, ಕೊಪ್ಪಳ ಜಿಲ್ಲೆ. 

29. | ಜಿ.ಎಂ. ಬಿರಾದಾರ, ಪ್ರಾಂಶುಪಾಲರು, 1.6.1947 31.5.2005 
ಸ.ಪ.ಪೂ.ಕಾ-ಬನಹಟ್ಟಿ, ಜಮಖಂಡಿ ತಾ: ಬಾಗಲಕೋಟೆ ಜಿಲ್ಲೆ. 

30. | ನೇಮತ್‌ ಉಲ್ಲಾಖಾನ್‌, ಪ್ರಾಂಶುಪಾಲರು, 3.6.1947 30.6.2005 
ಸ.ಪ.ಪೂ.ಕಾ-ದೊಡ್ಡಹಳ್ಳಿ, ಹೊಳೆನರಸೀಪುರ ತಾ: ಹಾಸನಜಿಲ್ಲೆ. 

31. | ಆರ್‌. ಶಂಕರಪ್ಪ, ಪ್ರಾಂಶುಪಾಲರು, 4.6.1947 30.6.2005 
ಸ.ಪ.ಪೂ.ಕಾ-ಲೊಕ್ಕನಹಳ್ಳಿ, ಕೊಳ್ಳೇಗಾಲ ತಾ: ಚಾಮರಾಜನಗರಜಿಲ್ಲೆ. 

32. | ಡಿ.ಎಲ್‌. ರಾಜಗೋಪಾಲ್‌, ಪ್ರಾಂಶುಪಾಲರು, 8.6.1947 30.6.2005 
ಸ.ಪ.ಪೂ.ಕಾ- ಮಸ್ಕಲ್‌, ತುಮಕೂರು ತಾ: 

33. | ಜಿ. ಉಮರ್‌, ಪ್ರಾಂಶುಪಾಲರು, 28.6.1947 30.6.2005 
ಸ.ಪ.ಪೂ.ಕಾ-ಸುಳ್ಯ, ದ.ಕ.ಜಿಲ್ಲೆ 

34. | ಟಿ.ಆರ್‌. ರುದ್ರಯ್ಯ, ಪ್ರಾಂಶುಪಾಲರು, 15.6.1947 30.6.2005 








(ನಿಯಮ 32ರಡಿ) ಸ.ಪ.ಪೂ.ಕಾ- ಪಲಿಮಾರು, ಉಡುಪಿ 

























































































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೦೪ ೬೪೭ 
ಕ್ರ. ಅಧಿಕಾರಿಯ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ ವಯೋನಿವೃತ್ತಿ ಷರಾ 
ಸಂ. ಶ್ರೀಮತಿ:ಶ್ರೀ ಹೊಂದುವ ದಿನಾಂಕ 
35. | ವಿ.ಎನ್‌. ಕಮರ್‌, ಪ್ರಾಂಶುಪಾಲರು, 30.6.1947 30.6.2005 
ಸ.ಪ.ಪೂ.ಕಾ-ನೀರಬೂದಿಹಾಳ, ಬಾದಾಮಿ ತಾ: ಬಾಗಲಕೋಟೆ ಜಿಲ್ಲೆ 

36. | ಆರ್‌.ಹೆಚ್‌. ಬಸರಿ, ಪ್ರಾಂಶುಪಾಲರು, 3.6.1947 30.6.2005 
ಸ.ಪ.ಪೂ.ಕಾ (ಬಾಲಕಿ) ವಿಜಾಪುರ. 

37. | ಸಿ.ಎನ್‌. ಠಾಕೂರ್‌, ಪ್ರಾಂಶುಪಾಲರು, 17.7.1947 31.7.2005 
(ನಿಯಮ 32ರಡಿ) ಸ.ಪ.ಪೂ.ಕಾ- ಹಿರೇಗುಂಜಳ, ಧಾರವಾಡ ಜಿಲ್ಲೆ. 

38. | ಅಡವರೆಡ್ಡಿ ಚಂಡಿಕಾಪುರ, ಪ್ರಾಂಶುಪಾಲರು, 31.7.1947 31.7.2005 
ಸ.ಪ.ಪೂ.ಕಾ- ಚಂಡಿಕಾಪುರ, ರಂಗಂಪೇಟೆ, 
ಸುರಪುರ ತಾ: ಗುಲ್ಬರ್ಗಾ ಜಿಲ್ಲೆ. 

39. ಖಾದ್ರಿ ನರಸಿಂಹಯ್ಯ, ಪ್ರಾಂಶುಪಾಲರು, 20.7.1947 31.7.2005 
ಸ.ಪ.ಪೂ.ಕಾ-ಕಡಬ, ತುಮಕೂರು ಜಿಲ್ಲೆ. 

40. | ಆರ್‌. ಸರೋಜ, ಉಪನಿರ್ದೇಶಕರು, 10.7.1947 31.7.2005 
ವೃತ್ತಿ ಶಿಕ್ಷಣ ಇಲಾಖೆ, ಬೆಂಗಳೂರು 

41. | ಟಿ.ಆರ್‌. ಯಶೋಧರ, ಉಪನಿರ್ದೇಶಕರು, 15.7.1947 31.7.2005 
ಪದವಿಪೂರ್ವ ಶಿಕ್ಷಣ ಇಲಾಖೆ, ಬೆಂಗಳೂರು, ಉತ್ತರ ಜಿಲ್ಲೆ. 

42. | ಎಸ್‌.ಎಸ್‌. ಭಟ್‌, ಪ್ರಾಂಶುಪಾಲರು, 1.8.1947 31.7.2005 
(ನಿಯಮ 32 ರಡಿ) ಸ.ಪ.ಪೂ.ಕಾ- ನಾಗಸಂದ್ರ, 
ಕುಣಿಗಲ್‌ ತಾ: ತುಮಕೂರು ಜಿಲ್ಲೆ 

43. | ಎಸ್‌.ಎಸ್‌. ಗಿಡ್ಡ, ಜಂಟಿ ನಿರ್ದೇಶಕರು, 8.8.1947 31.8.2005 
ಪದವಿಪೂರ್ವ ಶಿಕ್ಷಣ ನಿರ್ದೇಶನಾಲಯ, ಬೆಂಗಳೂರು. 

44, | ಡಿ.ಎಲ್‌. ರಂಗನಾಥ, ಪ್ರಾಂಶುಪಾಲರು, 8.8.1947 31.8.2005 
ಸ.ಪ.ಪೂ.ಕಾ- ಬೇಲೂರು ರಸ್ತೆ, ಚಿಕ್ಕಮಗಳೂರು. 

45. | ಶೋಭಾದೇವಿ ಎಂ. ನಾಯಕ್‌, ಪ್ರಾಂಶುಪಾಲರು, 29.8.1947 31.8.2005 
ಸರ್ಕಾರಿ ಮಾರಿಕಾಂಬ ಪ.ಪೂ.ಕಾಲೇಜು, ಶಿರಸಿ, ಉ.ಕ.ಜಿಲ್ಲೆ. 

46. | ಎಸ್‌. ಸುಬ್ರಹ್ಮಣ್ಯ, ಪ್ರಾಂಶುಪಾಲರು, 27.8.1947 31.8.2005 
ಸ.ಪ.ಪೂ.ಕಾ-(ಬಾಲಕರ) ಕೆ.ಆರ್‌. ನಗರ, ಮೈಸೂರು ಜಿಲ್ಲೆ. 

47. | ಎಂ. ಶ್ರೀಪತಿ, ಪ್ರಾಂಶುಪಾಲರು, 30.9.1947 30.9.2005 
(ನಿಯಮ 32 ರಡಿ) ಸ.ಪ.ಪೂ. ಕಾಲೇಜು ಪದಂಜ, 
ಮಂಗಳೂರು, ದ.ಕ.ಜಿಲ್ವೆ. 

48. | ವೆಂಕಟರಾಮು, ಪ್ರಾಂಶುಪಾಲರು, 25.9.1947 30.9.2005 
(ನಿಯಮ 32 ರಡಿ) ಸ.ಪ.ಪೂ.ಕಾ-ವಿ.ಸಿ.ಫಾರಂ, ಮಂಡ್ಯ ಜಿಲ್ಲೆ. 

49. | ವಿಶ್ವನಾಥರಾವ್‌, ಪ್ರಾಂಶುಪಾಲರು, 30.10.1947 31.10.2005 
(ನಿಯಮ 32 ರಡಿ) ಸ.ಪ.ಪೂ.ಕಾಲೇಜು, ಕೆಸರೆ, 
ರಾಜೇಂದ್ರನಗರ, ಮೈಸೂರು. 

50. | ವಿ. ಗಣೇಶ್‌, ಪ್ರಾಂಶುಪಾಲರು 7.10.1947 31.10.2005 
(ನಿಯಮ 32 ರಡಿ) ಸ.ಪ.ಪೂ.ಕಾ- ಸಾಗರ, ಶಿವಮೊಗ್ಗ ಜಿಲ್ಲೆ 

51. | ಈ. ಕೃಷ್ಣೇಗೌಡ, ಪ್ರಾಂಶುಪಾಲರು, 11.10.1947 31.10.2005 
ಸರ್ಕಾರಿ ಬಾಲಕಿಯರ ಪ.ಪೂ.ಕಾಲೇಜು, ಆರ್‌.ಸಿ. ರಸ್ತೆ ಹಾಸನ. 

52. ಮೊಗಣ್ಣಗೌಡ, ಪ್ರಾಂಶುಪಾಲರು, 20.10.1947 31.10.2005 
ಬಾಲಕಿಯರ ಸರ್ಕಾರಿ ಪದವಿಪೂರ್ವ ಕಾಲೇಜು, ಮಂಡ್ರ 

53. | ಆರ್‌. ಚಿಕ್ಕಯ್ಯ, ಪ್ರಾಂಶುಪಾಲರು, 24.10.1947 31.10.2005 ಶಿಸ್ತು ಕ್ರಮ 
ಸ.ಪ.ಪೂ. ಕಾಲೇಜು, ಕೊಪ್ಪಳ ಜಿಲ್ಲೆ ಬಾಕಿ ಇದೆ 

54. | ಎಂ. ಶ್ರೀನಿವಾಸನ್‌, ಪ್ರಾಂಶುಪಾಲರು, 15.10.1947 31.10.2005 
ಸ.ಪ.ಪೂ. ಕಾಲೇಜು, ಕಸೂರು, ಮದ್ದೂರು ತಾ: ಮಂಡ್ಯಜಿಲ್ಲೆ. 

55. | ಆರ್‌.ಎಂ. ಮಾಡಲಗೇರಿ, ಉಪನಿರ್ದೇಶಕರು, 20.11.1947 30.11.2005 
ಪದವಿಪೂರ್ವ ಶಿಕ್ಷಣ ಇಲಾಖೆ, ಗುಲ್ಬರ್ಗಾ ಜಿಲ್ಲೆ. 

56. | ಜಡೇರುದ್ರಸ್ವಾಮಿ, ಪ್ರಾಂಶುಪಾಲರು 14.11.1947 30.11.2005 
ಸ.ಪ.ಪೂ.ಕಾಲೇಜು, ಹಳೇಕೋಟೆ ಹೊಳೇನರಸೀಪುರ ತಾಲ್ಲೂಕು, 
ಹಾಸನ ಜಿಲ್ಲೆ. 



























































೬೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೦೪ ಭಾಗ - ೨ 
ಕ್ರ. ಅಧಿಕಾರಿಯ ಹೆಸರು ಮತ್ತು ವಿಳಾಸ ಜನ್ಮದಿನಾಂಕ ವಯೋನಿವೃತ್ತಿ ಷರಾ 
ಸಂ. ಶ್ರೀಮತಿ:ಶ್ರೀ ಹೊಂದುವ ದಿನಾಂಕ 
57. | ಎನ್‌. ರಾಜರೆಡ್ಡಿ, ಸಹಾಯಕ ನಿರ್ದೇಶಕರು, 25.12.1947 31.12.2005 

ವೃತ್ತಿ ಶಿಕ್ಷಣ ಇಲಾಖೆ, ಬೆಂಗಳೂರು. 
58. | ಎನ್‌.ಕೆ. ಗುಂಡಾಭಟ್ಟರ್‌, ಪ್ರಾಂಶುಪಾಲರು, 8.12.1947 31.12.2005 

ಸ.ಪ.ಪೂ. ಕಾಲೇಜು, ಮಾಸ್ತಿಕಟ್ಟೆ, ಶಿವಮೊಗ್ಗ. 
59. ಚೌಡಪ್ಪ, ಪ್ರಾಂಶುಪಾಲರು, 1.1.1948 31.12.2005 

ಬಾಲಕಿಯರ ಸ.ಪ.ಪೂ. ಕಾಲೇಜು ದಳಸನೂರು, 

ಶ್ರೀನಿವಾಸಪುರ ತಾ: 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ.ಆರ್‌. 1934 ಎಫ್‌.ಆರ್‌. ಸಂಬರಗಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಸೇವೆಗಳು-1,2) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ:ಆಇ 262 ರಾಲೆಪ 2004(ಭಾಗ-1), ಬೆಂಗಳೂರು, ದಿನಾಂಕ: 12ನೇ ನವೆಂಬರ್‌ 2004 
ರಾಜ್ಯ ಲೆಕ್ಕಪತ್ರ ಇಲಾಖೆಯ ಈ ಕೆಳಕಂಡ ಗ್ರೂಪ್‌ “ಎ ವೃಂದದ ಅಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ ತೋರಿಸಲಾದ ಸ್ಥಳಕ್ಕೆ ತಕ್ಷಣ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 




















ಪ್ರಧಾನ ವ್ಯವಸ್ಥಾಪಕರು (ಹಣಕಾಸು), 
ಕರ್ನಾಟಕ ಭೂಸೇನಾ ನಿಗಮ ನಿಯಮಿತ, 
ಬೆಂಗಳೂರು. 


ಕ್ರ. ಅಧಿಕಾರಿಯ ಹೆಸರು ಮತ್ತು ಪದನಾಮ ಹಾಗೂ ವರ್ಗಾವಣೆಯಾದ ಸ್ಥಳ 
ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಅಪರ ನಿಯಂತ್ರಕರು 

1. |ಶ್ರೀ ಕೆ. ಚಿಕ್ಕಣ್ಣ ಪ್ರಧಾನ ವ್ಯವಸ್ಥಾಪಕರು (ಹಣಕಾಸು), ಕರ್ನಾಟಕ ಭೂಸೇನಾ ನಿಗಮ 
ಸರ್ಕಾರಿ ಲೆಕ್ಕಪರಿಶೋಧಕರು, ನಿಯಮಿತ, ಬೆಂಗಳೂರು ಇಲ್ಲಿ ಶ್ರೀ ಎ.ಎಸ್‌. ಶಿವಾನಂದಾಚಾರ್ಯ ರವರ 
ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು ಬದಲಿಗೆ ನಿಯೋಜಿಸಲು ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು 

ಪಂಚಾಯತ್‌ ರಾಜ್‌ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
2. | ಶ್ರೀ ಎ.ಎಸ್‌. ಶಿವಾನಂದಾಚಾರ್ಯ, ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 


ಇಲಾಖೆಯಿಂದ ಹಿಂಪಡೆದು ವಿಶೇಷಾಧಿಕಾರಿ (ಜಿಲ್ಲಾ ಪಂಚಾಯತ್‌) ಮತ್ತು 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ, ವಿಧಾನ 
ಸೌಧ, ಬೆಂಗಳೂರು ಇಲ್ಲಿ ಶ್ರೀ ಎಂ.ಎನ್‌. ಶೇಷಪ್ಪರವರ ಬದಲಿಗೆ 
ನಿಯೋಜಿಸಲು ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. 





ಶ್ರೀ ಎಂ.ವಿ. ಮುನಿರತ್ನಪ್ಪ, 
ಸರ್ಕಾರಿ ಲೆಕ್ಕಪರಿಶೋಧಕರು, 
ಕೃಷಿ ವಿಶ್ವವಿದ್ಯಾಲಯ, ಜಿ.ಕೆ.ವಿ.ಕೆ., ಹೆಬ್ಬಾಳ, 


ಬೆಂಗಳೂರು. 


ಮುಖ್ಯ ಲೆಕ್ಕಾಧಿಕಾರಿ, ಸುಜಲಾ ಕರ್ನಾಟಕ ವಾಟರ್‌ಶೆಡ್‌ ಅಭಿವೃದ್ಧಿ ಯೋಜನೆ, 
ಕಾವೇರಿ ಭವನ, ಬೆಂಗಳೂರು ಇಲ್ಲಿ ಶ್ರೀ ಮಹಮದ್‌ ಮುನಿರುದ್ದೀನ್‌ ರವರ 
ಬದಲಿಗೆ ನಿಯೋಜಿಸಲು ಇವರ ಸೇವೆಯನ್ನು ಕೃಷಿ ಮತ್ತು ತೋಟಗಾರಿಕೆ 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. 





ಜಂಟಿ ನಿಯಂತ್ರಕರು 





ಶ್ರೀ ಎಂ.ಎನ್‌.ಶೇಷಪ್ಪ, 

ವಿಶೇಷಾಧಿಕಾರಿ (ಜಿಲ್ಲಾ ಪಂಚಾಯತ್‌) ಮತ್ತು 
ಪದನಿಮಿತ್ತ ಸರ್ಕಾರದ ಉಪ 
ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ, ವಿಧಾನ 
ಸೌಧ, ಬೆಂಗಳೂರು. 


ಹಣಕಾಸು ನಿಯಂತ್ರಕರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು 
ಇಲ್ಲಿ ಖಾಲಿ ಹುದ್ದೆಗೆ ನಿಯೋಜಿಸಲು ಇವರ ಸೇವೆಯನ್ನು ವಸತಿ 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. 





ಶ್ರೀ ಆಂಜನಪ್ಪ, 
ಜಂಟಿ ನಿರ್ದೇಶಕರು(ಹಣಕಾಸು), 
ಪೌರಾಡಳಿತ ನಿರ್ದೇಶನಾಲಯ, ಬೆಂಗಳೂರು 


ಮುಖ್ಯ ಲೆಕ್ಕಪರಿಶೋಧಕರು, 
ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಇಲ್ಲಿ ಶ್ರೀ 


ಹೆಚ್‌.ಟಿ.ಕೃಷ್ಣಪ್ಪ ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆದುರಾಗಿ 





ಶ್ರೀ ಸೈಯದ್‌ ಅಬ್ದುಲ್ಲಾ ರಜ್ಜಿ, 
(ಸ್ಥಳ ನಿರೀಕ್ಬಣೆಯಲ್ಲಿರುವವರು) 


ಹಣಕಾಸು ಅಧಿಕಾರಿ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ ಇಲ್ಲಿ 
ಶ್ರೀ ವಿ.ಡಿ.ನೀಲಣ್ಣವರ್‌ ರವರ ನಿವೃತ್ತಿಯಿಂದ ತೆರವಾದ ಹುದ್ದೆಗೆದುರಾಗಿ 
ನಿಯೋಜಿಸಲು ಇವರ ಸೇವೆಯನ್ನು ಕುಲಪತಿಗಳು ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ ಇವರ ವಶಕ್ಕೆ ನೀಡಲಾಗಿದೆ. 





ಶ್ರೀ ಪಿ.ಮಂಚಯ್ಯ, 
(ಸ್ಥಳ ನಿರೀಕೃಣೆಯಲ್ಲಿರುವವರು) 


ಸರ್ಕಾರಿ ಲೆಕ್ಕಪರಿಶೋಧಕರು, 
ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು ಇಲ್ಲಿ ಶ್ರೀ ಕೆ.ಚಿಕ್ಕಣ್ಣ ರವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆದುರಾಗಿ. 











ಶ್ರೀ ಎಂ.ವೆಂಕಟೇಶಪ್ಪ, 
ಮುಖ್ಯ ಲೆಕ್ಕಾಧಿಕಾರಿ, ಕರ್ನಾಟಕ ದ್ವಿತೀಯ 
ಹಂತದ ಆಸ್ಪತ್ರೆಗಳ ಅಭಿವೃದ್ಧಿ ಯೋಜನೆ, 





ಬೆಂಗಳೂರು. 


ಮುಖ್ಯ ಲೆಕ್ಕಾಧಿಕಾರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, 
ಬೆಂಗಳೂರು ಇಲ್ಲಿ ಶ್ರೀ ದೀಪಕ್‌ ದೊರೆಯವರ್‌ ರವರ ಅಮಾನತ್ತಿನಿಂದ 
ತೆರವಾದ ಹುದ್ದೆಗೆದುರಾಗಿ. 








ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, 


ಗುರುವಾರ ಡಿಸೆಂಬರ್‌ ೨೩, ೨೦೦೪ 








(೧೩ 


ಅಧಿಕಾರಿಯ ಹೆಸರು ಮತ್ತು ಪದನಾಮ ಹಾಗೂ 


ವರ್ಗಾವಣೆಯಾದ ಸ್ಥಳ 






































ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

9. ಶ್ರೀ ಎ.ಜಿ. ಹೊಸಮನಿ, ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಧಾರವಾಡ ಇಲ್ಲಿ 
ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಶ್ರೀ ಎಂ.ಕಿಟ್ಕಾನಾಯಕ್‌ ರವರ ವರ್ಗಾವಣೆಯಿಂದ ತೆರವಾದ 
ಬಾಗಲಕೋಟೆ ಹುದ್ದೆಗೆದುರಾಗಿ. 

10. [ಶ್ರೀ ಎಂ.ಕಿಟ್ಮಾನಾಯಕ್‌, ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಉಡುಪಿ ಇಲ್ಲಿ 
ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಶ್ರೀ ಕೆ.ವಾಸುದೇವ ಭಟ್‌ ರವರ ನಿವೃತ್ತಿಯಿಂದ ತೆರವಾದ 
ಧಾರವಾಡ ಹುದ್ದೆಗೆದುರಾಗಿ. 

11. | ಶ್ರೀ ಎಂ. ಅಶೋಕ್‌ ಕುಮಾರ್‌, ಇವರ ಸೇವೆಯನ್ನು ವೈದ್ಯಕೀಯ ಶಿಕಣ ಇಲಾಖೆಯಿಂದ ಹಿಂಪಡೆದು 
ಹಣಕಾಸು ಅಧಿಕಾರಿ, ರಾಜೀವ್‌ ಗಾಂಧಿ ಮುಖ್ಯ ಲೆಕ್ಕಾಧಿಕಾರಿ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು 
ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಒಳಚರಂಡಿ ಮಂಡಳಿ, ಬೆಂಗಳೂರು ಇಲ್ಲಿ ಹೊಸ ಹುದ್ದೆಗೆದುರಾಗಿ 
ಬೆಂಗಳೂರು ನಿಯೋಜಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ 

ನಿಯೋಜಿಸಲಾಗಿದೆ. 

12. | ಶ್ರೀ ಕೆ.ಜಿ.ಹಾಲೇಶಪ್ಪ, ಹಣಕಾಸು ಅಧಿಕಾರಿ, ಮಂಗಳೂರು ವಿಶ್ವವಿದ್ಯಾಲಯ, ಮಂಗಳೂರು 
ಜಂಟಿ ನಿಯಂತ್ರಕರು, ಇಲ್ಲಿ ಶ್ರೀ ಜಮೀಲ್‌ ಅಹ್ಮದ್‌ ಖಾನ್‌ ರವರ ವರ್ಗಾವಣೆಯಿಂದ 
ಜಾಗೃತ ದಳ, ಜಲಸಂಪನ್ಮೂಲ ಇಲಾಖೆ, ತೆರವಾದ ಹುದ್ದೆಗೆದುರಾಗಿ ನಿಯೋಜಿಸಲು ಇವರ ಸೇವೇಯನ್ನು 
ಆರಕ್ಸಕ ಮಹಾನಿರೀಕ್ಬಕರ ಕಛೇರಿ, ಬೆಂಗಳೂರು ಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾಲಯ, ಮಂಗಳೂರು ಇವರ 

ವಶಕ್ಕೆ ನೀಡಲಾಗಿದೆ. 

13. | ಶ್ರೀ ಸಿದ್ಧರಾಜು, ಆರ್ಥಿಕ ಸಲಹೆಗಾರರು, ವಿಜಯನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, 
ಮುಖ್ಯ ಲೆಕ್ಕಾಧಿಕಾರಿ, ಬಳ್ಳಾರಿ ಇಲ್ಲಿ ಶ್ರೀ ಆರ್‌.ರಾಮಣ್ಣ ರವರ ವರ್ಗಾವಣೆಯಿಂದ ತೆರವಾದ 
ಜಿಲ್ಲಾ ಪಂಚಾಯತ್‌, ಮೈಸೂರು. ಹುದ್ದೆಗೆದುರಾಗಿ ನಿಯೋಜಿಸಲು ಇವರ ಸೇವೆಯನ್ನು ವೈದ್ಯಕೀಯ ಶಿಕಣ 

ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

14. | ಶ್ರೀ ಆರ್‌.ರಾಮಣ್ಣ, ಇವರ ಸೇವೆಯನ್ನು ವೈದ್ಯಕೀಯ ಶಿಕಣ ಇಲಾಖೆಯಿಂದ ಹಿಂಪಡೆದು 
ಆರ್ಥಿಕ ಸಲಹೆಗಾರರು, ವಿಜಯನಗರ ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಮೈಸೂರು ಇಲ್ಲಿ 
ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಬಳ್ಳಾರಿ. ಶ್ರೀ ಸಿದ್ಧರಾಜು ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆದುರಾಗಿ. 

15. | ಶ್ರೀ ಎಂ.ಎಸ್‌.ಜಯರಾಂ, ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಬೆಳಗಾವಿ ಇಲ್ಲಿ 
ಮುಖ್ಯ ಲೆಕ್ಕಾಧಿಕಾರಿ, ರೇಷ್ಮೆ ಇಲಾಖೆ, ಶ್ರೀ ಎಸ್‌.ಎ. ಹಿರೇಮಠ ರವರ ವರ್ಗಾವಣೆಯಿಂದ ತೆರವಾದ 
ಬೆಂಗಳೂರು ಹುದ್ದೆಗೆದುರಾಗಿ. 

16. | ಶ್ರೀ ಎಸ್‌.ಎ. ಹಿರೇಮಠ, ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಬಾಗಲಕೋಟಿ ಇಲ್ಲಿ 
ಮುಖ್ಯ ಲೆಕ್ಕಾಧಿಕಾರಿ, ಶ್ರೀ ಎ.ಜಿ. ಹೊಸಮನಿ ರವರ ವರ್ಗಾವಣೆಯಿಂದ ತೆರವಾದ 
ಜಿಲ್ಲಾ ಪಂಚಾಯತ್‌, ಬೆಳಗಾವಿ ಹುದ್ದೆಗೆದುರಾಗಿ. 

17. | ಶ್ರೀ ಎನ್‌.ಬಿ.ಶಿವರುದ್ರಪ್ಪ, ಹಿರಿಯ ಬೋಧಕರು(ಹಣಕಾಸು), ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು 
ಹಣಕಾಸು ಅಧಿಕಾರಿ, ಇಲ್ಲಿ ಶ್ರೀ ಎಂ.ಕೆ. ಸಣ್ಣಸ್ವಾಮಿ ರವರ ವರ್ಗಾವಣೆಯಿಂದ ತೆರವಾದ 
ಕರ್ನಾಟಿಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಹುದ್ದೆಗೆದುರಾಗಿ. 
ಮೈಸೂರು 

18. |ಶ್ರೀ ಎಂ.ಕೆ. ಸಣ್ಣಸ್ವಾಮಿ, ಹಣಕಾಸು ಅಧಿಕಾರಿ, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ಇಲ್ಲಿ 
ಹಿರಿಯ ಬೋಧಕರು(ಹಣಕಾಸು), ಆಡಳಿತ ಶ್ರೀ ಎಂ. ಮಹದೇವ ಸ್ವಾಮಿ ರವರ ವರ್ಗಾವಣೆಯಿಂದ ತೆರವಾದ 
ತರಬೇತಿ ಸಂಸ್ಥೆ, ಮೈಸೂರು ಹುದ್ದೆಗೆದುರಾಗಿ ನಿಯೋಜಿಸಲು ಇವರ ಸೇವೆಯನ್ನು ಕುಲಪತಿಗಳು 

ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು” ಇವರ ವಶಕ್ಕೆ ನೀಡಲಾಗಿದೆ. 

19. | ಶ್ರೀ ಎಂ.ಮಹದೇವ ಸ್ವಾಮಿ, ಮುಖ್ಯ ಲೆಕ್ಕಾಧಿಕಾರಿ, ಕಾವೇರಿ ನೀರಾವರಿ ನಿಗಮ ನಿಯಮಿತ, 
ಹಣಕಾಸು ಅಧಿಕಾರಿ, ಮೈಸೂರು ಇಲ್ಲಿ ಶ್ರೀಮತಿ ಎಂ.ಎನ್‌. ವಸಂತ ಕುಮಾರಿ ರವರ 
ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ವರ್ಗಾವಣೆಯಿಂದ ತೆರವಾದ ಹುದ್ದೆಗೆದುರಾಗಿ ನಿಯೋಜಿಸಲು ಇವರ 

ಸೇವೆಯನ್ನು ಜಲಸಂಪನ್ಮೂಲ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

20. | ಶ್ರೀಮತಿ ಎಂ.ಎನ್‌. ವಸಂತ ಕುಮಾರಿ, ಮುಖ್ಯ ಇವರ ಸೇವೆಯನ್ನು ಜಲಸಂಪನ್ಮೂಲ ಇಲಾಖೆಯಿಂದ ಹಿಂಪಡೆದು 


ಲೆಕ್ಕಾಧಿಕಾರಿ, ಕಾವೇರಿ ನೀರಾವರಿ ನಿಗಮ 
ನಿಯಮಿತ, ಮೈಸೂರು. 


ಹಣಕಾಸು ಅಧಿಕಾರಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವ ವಿದ್ಯಾಲಯ, 
ಮೈಸೂರು ಇಲ್ಲಿ ಶ್ರೀ ಎನ್‌.ಬಿ. ಶಿವರುದ್ರಪ್ಪ ರವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆಗೆದುರಾಗಿ ನಿಯೋಜಿಸಲು ಇವರ ಸೇವೆಯನ್ನು 
ಕುಲಪತಿಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಮೈಸೂರು 
ಇವರ ವಶಕ್ಕೆ ನೀಡಲಾಗಿದೆ. 





21 








ಶ್ರೀ ಜಮೀಲ್‌ ಅಹ್ಮದ್‌ ಖಾನ್‌, 
ಹಣಕಾಸು ಅಧಿಕಾರಿ, ಮಂಗಳೂರು 
ವಿಶ್ವವಿದ್ಯಾಲಯ, ಮಂಗಳೂರು 





ಹಣಕಾಸು ಅಧಿಕಾರಿ, ರಾಜೀವ್‌ ಗಾಂಧಿ ಆರೋಗ್ಯ ವಿಜ್ಞಾನಗಳ 
ವಿಶ್ವವಿದ್ಯಾಲಯ, ಬೆಂಗಳೂರು ಇಲ್ಲಿ ಶ್ರೀ ಎಂ. ಅಶೋಕ್‌ ಕುಮಾರ್‌ 
ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆದುರಾಗಿ ಇವರ ಸೇವೆಯನ್ನು 
ವೈದ್ಯಕೀಯ ಶಿಕ್ಷಣ ಇಲಾಖೆಯ ಇವರ ವಶಕ್ಕೆ ನೀಡಲಾಗಿದೆ. 





೬೪೯ 



























































೬೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೦೪ ಭಾಗ - ೨ 
ಕ್ರ. ಅಧಿಕಾರಿಯ ಹೆಸರು ಮತ್ತು ಪದನಾಮ ಹಾಗೂ ವರ್ಗಾವಣೆಯಾದ ಸ್ಥಳ 

ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

22. | ಶ್ರೀ ವಿ.ನಾಗರಾಜ್‌, ಮುಖ್ಯ ಲೆಕ್ಕಾಧಿಕಾರಿ, ರೇಷ್ಮೆ ಇಲಾಖೆ, ಬೆಂಗಳೂರು ಇಲ್ಲಿ 
ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಶ್ರೀ ಎಂ.ಎಸ್‌.ಜಯರಾಂ ರವರ ವರ್ಗಾವಣೆಯಿಂದ ತೆರವಾದ 
ಚಾಮರಾಜನಗರ ಹುದ್ದೆಗೆದುರಾಗಿ. 

23. | ಶ್ರೀ ಮಹಮದ್‌ ಮುನಿರುದ್ಧೀನ್‌, ಇವರ ಸೇವೆಯನ್ನು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ 
ಮುಖ್ಯ ಲೆಕ್ಕಾಧಿಕಾರಿ, ಸುಜಲಾ ಕರ್ನಾಟಕ ಹಿಂಪಡೆದು ಜಂಟಿ ನಿಯಂತ್ರಕರು, ಜಾಗೃತ ದಳ, ಜಲಸಂಪನ್ಮೂಲ 
ವಾಟರ್‌ಶೆಡ್‌ ಅಭಿವೃದ್ಧಿ ಯೋಜನೆ, ಕಾವೇರಿ ಇಲಾಖೆ, ಆರಕ್ಸಕ ಮಹಾನಿರೀಕ್ಬಕರ ಕಛೇರಿ, ಬೆಂಗಳೂರು ಇಲ್ಲಿ ಶ್ರೀ 
ಭವನ, ಬೆಂಗಳೂರು ಕೆ.ಜಿ. ಹಾಲೇಶಪ್ಪ ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆದುರಾಗಿ. 

24. | ಶ್ರೀಮತಿ ಹೆಚ್‌.ಜರೀನಾ ಬೇಗಂ, ಮುಖ್ಯ ಲೆಕ್ಕಾಧಿಕಾರಿ, ವಾಟರ್‌ಶೆಡ್‌ ಅಭಿವೃದ್ಧಿ ಇಲಾಖೆ, ಬೆಂಗಳೂರು 
ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಇಲ್ಲಿ ಶ್ರೀ ಹೆಚ್‌.ಎನ್‌. ಚಂದ್ರಶೇಖರ್‌ ರವರ ವರ್ಗಾವಣೆಯಿಂದ 
ಕೋಲಾರ ತೆರವಾದ ಹುದ್ದೆದೆದುರಾಗಿ 

25. | ಶ್ರೀ ಎಂ.ಎಂ.ಸದಾಶಿವ, ಮುಖ್ಯ ಲೆಕ್ಕಾಧಿಕಾರಿ, ಕರ್ನಾಟಿಕ ದ್ವಿತೀಯ ಹಂತದ ಆಸ್ಪತ್ರೆಗಳ 
ಹಣಕಾಸು ಅಧಿಕಾರಿಗಳಾಗಿ, ಮಹಿಳಾ ಅಭಿವೃದ್ಧಿ ಯೋಜನೆ, ಬೆಂಗಳೂರು. ಇಲ್ಲಿ ಶ್ರೀ ಎಂ. ವೆಂಕಟೇಶಪ್ಪರವರ 
ವಿಶ್ವವಿದ್ಯಾಲಯ, ಬಿಜಾಪುರ ಇಲ್ಲಿಗೆ ಸ್ಥಳ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆದುರಾಗಿ ನಿಯೋಜಿಸಲು ಇವರ 
ನಿಯುಕ್ತಿ ಆದೇಶದಲ್ಲಿರುವವರು. ಸೇವೆಯನ್ನು ಆರೋಗ್ಯ ಮತ್ತು ಕುಟಿಂಬ ಕಲ್ಯಾಣ ಇಲಾಖೆಯ ವಶಕ್ಕೆ 

ನೀಡಲಾಗಿದೆ. 

26. | ಶ್ರೀ ಹೆಚ್‌.ಎನ್‌. ಚಂದ್ರಶೇಖರ್‌, ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಕೋಲಾರ ಇಲ್ಲಿ ಶ್ರೀಮತಿ 
ಮುಖ್ಯ ಲೆಕ್ಕಾಧಿಕಾರಿ, ವಾಟರ್‌ಶೆಡ್‌ ಅಭಿವೃದ್ಧಿ ಹೆಚ್‌.ಜರೀನಾ ಬೇಗಂ ರವರ ವರ್ಗಾವಣೆಯಿಂದ ತೆರವಾದ 
ಇಲಾಖೆ, ಬೆಂಗಳೂರು. ಹುದ್ದೆಗೆದುರಾಗಿ. 

ಉಪ ನಿಯಂತ್ರಕರು 

27. | ಶ್ರೀ ವಿ.ಎಸ್‌. ಶ್ರೀಕಂಠ, ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಹಾಸನ ಇಲ್ಲಿ 
ಮುಖ್ಯ ಲೆಕ್ಕಾಧಿಕಾರಿ, ಶ್ರೀ ಎಸ್‌.ಎನ್‌. ಚಂದ್ರಶೇಖರ್‌ ರವರ ವರ್ಗಾವಣೆಯಿಂದ ತೆರವಾದ 
ಜಿಲ್ಲಾ ಪಂಚಾಯತ್‌, ಬೆಂಗಳೂರು(ನಗರ) ಹುದ್ದೆಗೆದುರಾಗಿ. 

28. | ಶ್ರೀ ಎಸ್‌.ಎನ್‌. ಚಂದ್ರಶೇಖರ್‌ ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಬೆಂಗಳೂರು(ನಗರ) ಇಲ್ಲಿ 
ಮುಖ್ಯ ಲೆಕ್ಕಾಧಿಕಾರಿ, ಶ್ರೀ ವಿ.ಎಸ್‌.ಶ್ರೀಕಂಠ ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ಜಿಲ್ಲಾ ಪಂಚಾಯತ್‌, ಹಾಸನ 

29. | ಶ್ರೀ ಕಮಲಾಪುರ್‌ಕರ್‌ ರವಿ, ಮುಖ್ಯ ಲೆಕ್ಕಾಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು ಇಲ್ಲಿ 
ಮುಖ್ಯ ಲೆಕ್ಕಾಧಿಕಾರಿ, ಶ್ರೀ ಡಿ.ಟಿ.ಶ್ರೀನಿವಾಸ ರವರ ವರ್ಗಾವಣೆ ಮಾರ್ಪಡಿನಿಂದ ತೆರವಾದ 
ಜಿಲ್ಲಾ ಪಂಚಾಯತ್‌, ಬೀದರ್‌ ಹುದ್ದೆಗೆದುರಾಗಿ. 

30. | ಶ್ರೀ ದಿವಾಕರ್‌ ಎಸ್‌.ಶರಣಪ್ಪ ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಬೀದರ್‌ ಇಲ್ಲಿ 
ಉಪ ನಿಯಂತ್ರಕರ ಹುದ್ದೆಗೆ ಮುಂಬಡ್ತಿ ಮೇಲೆ | ಶ್ರೀ ಕಮಲಾಹುರ್‌ಕರ್‌ ರವಿ ರವರ ವರ್ಗಾವಣೆಯಿಂದ ತೆರವಾದ 
ಮುಖ್ಯ ಲೆಕ್ಕಾಧಿಕಾರಿಗಳಾಗಿ ಸಾರ್ವಜನಿಕ ಶಿಕ್ಬಣ | ಹುದ್ದೆಗೆದುರಾಗಿ. 
ಇಲಾಖೆ, ಗುಲ್ಬರ್ಗಾ ಇಲ್ಲಿಗೆ 
ನಿಯೋಜನಾದೇಶದಲ್ಲಿರುವವರು 

31. | ಶ್ರೀ ಬಿ.ಕೆ.ವಾಸುದೇವ, ಇವರ ಸೇವೆಯನ್ನು ಜಲಸಂಪನ್ಮೂಲ ಇಲಾಖೆಯಲ್ಲಿಯೇ ಮುಂದುವರೆಸಿ 
ಮುಖ್ಯ ಲೆಕ್ಕಾಧಿಕಾರಿ, ಮುಖ್ಯ ಲೆಕ್ಕಾಧಿಕಾರಿ, ಕಾವೇರಿ ನೀರಾವರಿ ನಿಗಮ ನಿಯಮಿತ, ಕಾಲುವೆ 
ಕಾಡಾ, ಭದ್ರಾ, ಶಿವಮೊಗ್ಗ. ವಲಯ, ತುಮಕೂರು ಇಲ್ಲಿ ಹೊಸದಾಗಿ ಸೃಜಿಸಿರುವ ಹುಡದ್ದೆಗೆದುರಾಗಿ 

ನಿಯೋಜಿಸಿದೆ. 

32. | ಶ್ರೀ ಕೆ.ಎಸ್‌.ಶಶಿಧರ್‌, ಉಪ ನಿಯಂತ್ರಕರು, ಕಾರ್ಯನಿರ್ವಾಹಕ ನಿರ್ದೇಶಕರ ಕಛೇರಿ, ಕರ್ನಾಟಕ 
ಬೋಧಕರು, ಅಬ್ದುಲ್‌ ನಜೀರ್‌ ಸಾಬ್‌ ರಾಜ್ಯ ವಸತಿ ಶಿಕ್ಬಣ ಸಂಸ್ಥೆ ಸಂಘ, ಬೆಂಗಳೂರು ಇಲ್ಲಿ 
ಗ್ರಾಮೀಣಾಭಿವೃದ್ಧಿ ತರಬೇತಿ ಸಂಸ್ಥೆ, ಮೈಸೂರು | ಹೊಸದಾಗಿ ಸೃಜಿಸಿರುವ ಹುದ್ದೆಗೆದುರಾಗಿ ನಿಯೋಜಿಸಲು ಇವರ 

ಸೇವೆಯನ್ನು ಶಿಕ್ಷಣ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಸಹಾಯಕ ನಿಯಂತ್ರಕರು 

33. | ಶ್ರೀ ಸಿದ್ಧರಾಮ ಲೆಕ್ಕಾಧಿಕಾರಿ(ಕಂದಾಯ), ಬೆಂಗಳೂರು ಮಹಾನಗರ ಪಾಲಿಕೆ, 
ಲೆಕ್ಕಾಧಿಕಾರಿ, ಬೆಂಗಳೂರು ಇಲ್ಲಿ ಶ್ರೀ ಮದ್ದೂರ್‌ ತಿಮ್ಮಯ್ಯ ರವರ ವರ್ಗಾವಣೆಯಿಂದ 
ಜಿಲ್ಲಾ ಪಂಚಾಯತ್‌, ಕೋಲಾರ ತೆರವಾದ ಹುದ್ದೆಗೆದುರಾಗಿ ನಿಯೋಜಿಸಲು ಇವರ ಸೇವೆಯನ್ನು 

ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

34. | ಶ್ರೀ ಮದ್ದೂರ್‌ ತಿಮ್ಮಯ್ಯ ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯಿಂದ ಹಿಂಪಡೆದು 
ಲೆಕ್ಕಾಧಿಕಾರಿ(ಕಂದಾಯ), ಬೆಂಗಳೂರು ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಕೋಲಾರ ಇಲ್ಲಿ ಶ್ರೀ ಸಿದ್ಧರಾಮ 
ಮಹಾನಗರ ಪಾಲಿಕೆ, ಬೆಂಗಳೂರು ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆದುರಾಗಿ 

35. | ಶ್ರೀ ನಾರಾಯಣ ಬೋವಿ, ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯಲ್ಲಿಯೇ ಮುಂದುವರೆಸಿ 








ಮುಖ್ಯ ಲೆಕ್ಕಾಧಿಕಾರಿ, ಮಂಗಳೂರು 
ಮಹಾನಗರ ಪಾಲಿಕೆ, ಮಂಗಳೂರು 


ಸಹಾಯಕ ನಿಯಂತ್ರಕರು(ಆರ್ಥಿಕ), ಬೆಂಗಳೂರು ಮಹಾನಗರ ಪಾಲಿಕೆ, 
ಪೂರ್ವ ವಲಯ, ಬೆಂಗಳೂರು ಇಲ್ಲಿ ಶ್ರೀ ಎಂ.ಎಲ್‌. ಶಾಮಸುಂದರ್‌ 
ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆದುರಾಗಿ ನಿಯೋಜಿಸಿದೆ. 











ಭಾಗ - ೨ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೦೪ 








(೧೩ 


ಅಧಿಕಾರಿಯ ಹೆಸರು ಮತ್ತು ಪದನಾಮ ಹಾಗೂ 


ವರ್ಗಾವಣೆಯಾದ ಸ್ಥಳ 





















































ಸಹಾಯಕ ನಿಯಂತ್ರಕರು, ಸ್ಥಳೀಯ 
ಲೆಕ್ಕಪರಿಶೋಧನಾ ವರ್ತುಲ, ಕಾರವಾರ 





ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

36. | ಶ್ರೀಮತಿ ಎಂ.ವಿ.ವಿಜಯಲಕ್ಕ್ಮಿ, ಲೆಕ್ಕಾಧಿಕಾರಿ, ಪ್ರಾದೇಶಿಕ ಜಂಟಿ ನಿರ್ದೇಶಕರ ಕಛೇರಿ, ಕಾಲೇಜು ಶಿಕ್ಬಣ 
ಸಹಾಯಕ ನಿಯಂತ್ರಕರು(ಲೆಕ್ಕತನಿಖೆ), ಇಲಾಖೆ ಇಲ್ಲಿ ಶ್ರೀ ಟಿ.ಜಿ. ಗಣೇಶ್‌ ನಾಯ್ಡು ರವರ ವರ್ಗಾವಣೆಯಿಂದ 
ನಿಯಂತ್ರಕರ ಕಛೇರಿ, ರಾಜ್ಯ ಲೆಕ್ಕಪತ್ರ ಇಲಾಖೆ, ತೆರವಾದ ಹುದ್ದೆಗೆದುರಾಗಿ. 
ಬೆಂಗಳೂರು 

37. | ಶ್ರೀ ಎಂ.ಎಲ್‌.ಶಾಮಸುಂದರ್‌, ಸಹಾಯಕ ನಿಯಂತ್ರಕರು(ಲೆಕ್ಕತನಿಖೆ), 
ಸಹಾಯಕ ನಿಯಂತ್ರಕರು(ಆರ್ಥಿಕ), ಬೆಂಗಳೂರು ನಿಯಂತ್ರಕರ ಕಛೇರಿ, ರಾಜ್ಯ ಲೆಕ್ಕಪತ್ರ ಇಲಾಖೆ, ಬೆಂಗಳೂರು ಇಲ್ಲಿ 
ಮಹಾನಗರ ಪಾಲಿಕೆ, ಪೂರ್ವ ವಲಯ, ಶ್ರೀಮತಿ ಎಂ.ವಿ.ವಿಜಯಲಕ್ಸ್ಮಿ ರವರ ವರ್ಗಾವಣೆಯಿಂದ ತೆರವಾದ 
ಬೆಂಗಳೂರು. ಹುದ್ದೆಗೆದುರಾಗಿ. 

38. | ಶ್ರೀ ವೀರಹನುಮಯ್ಯ, ಸಹಾಯಕ ನಿಯಂತ್ರಕರು(ಇತರೆ ಲೆಕ್ಕತನಿಖೆ), 
ಸಹಾಯಕ ನಿಯಂತ್ರಕರ ಹುದ್ದೆಗೆ ಮುಂಬಡ್ತಿ ನಿಯಂತ್ರಕರ ಕಛೇರಿ, ರಾಜ್ಯ ಲೆಕ್ಕಪತ್ರ ಇಲಾಖೆ, ಬೆಂಗಳೂರು ಇಲ್ಲಿ 
ಮೇಲೆ ಲೆಕ್ಕಾಧಿಕಾರಿಯಾಗಿ ಜಿಲ್ಲಾ ಪಂಚಾಯತ್‌, | ಶ್ರೀ ಸಿ.ಆರ್‌. ಅರವಿಂದ್‌ರವರ ವರ್ಗಾವಣೆಯಿಂದ ತೆರವಾದ 
ಚಿಕ್ಕಮಗಳೂರು ಇಲ್ಲಿಗೆ ನಿಯೋಜನಾದೇಶದಲ್ಲಿ ಹುದ್ದೆಗೆದುರಾಗಿ. 
ಇರುವವರು 

39. | ಶ್ರೀ ಹೆಚ್‌.ನಾರಾಯಣಪ್ಪ, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಚಿತ್ರದುರ್ಗ ಇಲ್ಲಿ ಶ್ರೀ ಪಿ.ರುದ್ರಪ್ಪ 
ಸಹಾಯಕ ನಿಯಂತ್ರಕರು, ಸ್ಥಳೀಯ ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆದುರಾಗಿ. 
ಲೆಕ್ಕಪರಿಶೋಧನಾ ವರ್ತುಲ, ದಾವಣಗೆರೆ 

40. | ಶ್ರೀ ಪಿ.ರುದ್ರಪ್ಪ ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, 
ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಚಿತ್ರದುರ್ಗ ದಾವಣಗೆರೆ ಇಲ್ಲಿ ಶ್ರೀ ಹೆಚ್‌.ನಾರಾಯಣಪ್ಪ ರವರ ವರ್ಗಾವಣೆಯಿಂದ 

ತೆರವಾದ ಹುದ್ದೆಗೆದುರಾಗಿ. 

41. | ಶ್ರೀ ಕೆ.ಆರ್‌.ನಾಯಕ್‌, ಲೆಕ್ಕಾಧಿಕಾರಿ, ಮುಖ್ಯ ಅಭಿಯಂತರರ ಕಛೇರಿ, ಸಣ್ಣ ನೀರಾವರಿ(ಉತ್ತರ), 
ಸಹಾಯಕ ನಿಯಂತ್ರಕರು, ಸ್ಥಳೀಯ ಬಿಜಾಪುರ ಇಲ್ಲಿ ಶ್ರೀ ಎಂ.ಎಸ್‌. ಮಾಳಗೊಂಡ ರವರ 
ಲೆಕ್ಕಪರಿಶೋಧನಾ ವರ್ತುಲ, ಬಿಜಾಪುರ ವರ್ಗಾವಣೆಯಿಂದ ತೆರವಾದ _ಹುದ್ದೆಗೆದುರಾಗಿ. 

42. | ಶ್ರೀ ಎಸ್‌.ಎಸ್‌.ಪಡನಾಡ್‌ ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, 
ಸಹಾಯಕ ನಿಯಂತ್ರಕರು, ಸ್ಥಳೀಯ ಬಿಜಾಮುರ ಇಲ್ಲಿ ಶ್ರೀ ಕೆ.ಆರ್‌.ನಾಯಕ್‌ ರವರ ವರ್ಗಾವಣೆಯಿಂದ 
ಲೆಕ್ಕಪರಿಶೋಧನಾ ವರ್ತುಲ, ರಾಯಚೂರು ತೆರವಾದ ಹುದ್ದೆಗೆದುರಾಗಿ. 

43. | ಶ್ರೀ ಎಂ.ಎಸ್‌. ಮಾಳಗೊಂಡ, ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, 
ಲೆಕ್ಕಾಧಿಕಾರಿ, ಮುಖ್ಯ ಅಭಿಯಂತರರ ಕಛೇರಿ, ರಾಯಚೂರು ಇಲ್ಲಿ ಶ್ರೀ ಎಸ್‌.ಎಸ್‌. ಪಡನಾಡ್‌ ರವರ 
ಸಣ್ಣ ನೀರಾವರಿ(ಉತ್ತರ), ಬಿಜಾಪುರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆದುರಾಗಿ. 

44, | ಶ್ರೀ ಬಿ.ಆರ್‌. ರಂಗಣ್ಣ, ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, 
ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ತುಮಕೂರು ಇಲ್ಲಿ ಶ್ರೀ ಬಿ.ಎಲ್‌. ಶ್ರೀನಿವಾಸ ರವರ ಮುಂಬಡ್ತಿಯಿಂದ 
ತುಮಕೂರು. ತೆರವಾದ _ಹುದ್ದೆಗೆದುರಾಗಿ. 

45. | ಶ್ರೀ ಟಿ.ವೆಂಕಟರಮಣಯ್ಯ, ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, 
ಲೆಕ್ಕಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿಕ್ಕಮಗಳೂರು ಇಲ್ಲಿ ಶ್ರೀ ಮಹದೇವ ರವರ ಮುಂಬಡ್ತಿಯಿಂದ 
ಬೆಂಗಳೂರು ತೆರವಾದ ಹುದ್ದೆಗೆದುರಾಗಿ. 

46. | ಶ್ರೀ ಜೆ.ಎಸ್‌. ಶ್ರೀಕಂಠರಾವ್‌, ಲೆಕ್ಕಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇಲ್ಲಿ ಶ್ರೀ 
ಆರ್ಥಿಕ ಅಧಿಕಾರಿ, ಸಂಜಯಗಾಂಧಿ ಅಪಘಾತ ಟಿ.ವೆಂಕಟರಮಣಯ್ಯ ರವರ ವರ್ಗಾವಣೆಯಿಂದ ತೆರವಾದ 
ಮತ್ತು ಪುನರ್‌ವಸತಿ ಕೇಂದ್ರ ಬೆಂಗಳೂರು ಹುದ್ದೆಗೆದುರಾಗಿ. 

47. | ಶ್ರೀ ಎಂ.ಐ.ದೊಡ್ಡಮನಿ, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಬೆಳಗಾವಿ ಇಲ್ಲಿ ಶ್ರೀ ಪಿ.ಡಿ. ನವಲೆ 
ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಧಾರವಾಡ ರವರ ನಿವೃತ್ತಿಯಿಂದ ತೆರವಾದ ಹುದ್ದೆಗೆದುರಾಗಿ. 

48. | ಶ್ರೀ ಎಂ.ಬಿ. ಸಿಪಾಯಿ, ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, 
ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ. ಗುಲ್ಬರ್ಗಾ ಇಲ್ಲಿ ಶ್ರೀ ದಿವಾಕರ್‌ ಎಸ್‌. ಶರಣಪ್ಪರವರ ಮುಂಬಡ್ತಿಯಿಂದ 

ತೆರವಾದ ಹುದ್ದೆಗೆದುರಾಗಿ. 

49. | ಶ್ರೀ ದೇವೇಂದ್ರಪ್ಪ ಜಿ.ಬಬ್ಲಿ, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ ಇಲ್ಲಿ ಶ್ರೀ ಎಂ.ಬಿ. 
ಮುಖ್ಯ ಲೆಕ್ಕಪರಿಶೋಧಕರು, ಗುಲ್ಬರ್ಗಾ ಸಿಪಾಯಿ ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆದುರಾಗಿ. 
ಮಹಾನಗರ ಪಾಲಿಕೆ, ಗುಲ್ಬರ್ಗಾ 

50. | ಶ್ರೀ ಜಗದೀಶ, ಮುಖ್ಯ ಲೆಕ್ಕಾಧಿಕಾರಿ, ಮಂಗಳೂರು ಮಹಾನಗರ ಪಾಲಿಕೆ, ಮಂಗಳೂರು 


ಇಲ್ಲಿ ಶ್ರೀ ನಾರಾಯಣ ಬೋವಿ ರವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆಗೆದುರಾಗಿ ನಿಯೋಜಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. 





೬೫೧ 





೬೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೩, ೨೦೦೪ ಭಾಗ - ೨ 



































ಕ್ರ. ಅಧಿಕಾರಿಯ ಹೆಸರು ಮತ್ತು ಪದನಾಮ ಹಾಗೂ ವರ್ಗಾವಣೆಯಾದ ಸ್ಥಳ 

ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

51. ಶ್ರೀ ಪಿ.ಬಾಲಕೃಷ್ಣ ಗೌಡ, ಲೆಕ್ಕಾಧಿಕಾರಿ, ಇ.ಎಸ್‌.ಐ (ವೈ) ಸೇವೆಗಳು, ಬೆಂಗಳೂರು ಇಲ್ಲಿ ಶ್ರೀ 
ಆರ್ಥಿಕ ಸಹಾಯಕರು, ಪಶು ಆರೋಗ್ಯ ಮತ್ತು ಡಿ.ಕೃಷ್ಣಪ್ಪ ರವರ ನಿವೃತ್ತಿಯಿಂದ ತೆರವಾದ ಹುದ್ದೆಗೆದುರಾಗಿ. 
ಪಶು ಸಂಗೋಪನೆ ಇಲಾಖೆ, ಬೆಂಗಳೂರು 

52. | ಶ್ರೀ ಸಿ.ಆರ್‌. ಅರವಿಂದ್‌, ಲೆಕ್ಕಾಧಿಕಾರಿ ತಾಂತ್ರಿಕ ಶಿಕ್ಬಣ ಇಲಾಖೆ, ಬೆಂಗಳೂರು ಇಲ್ಲಿ 
ಸಹಾಯಕ ನಿಯಂತ್ರಕರು ಶ್ರೀ ಹೆಚ್‌.ವಿ.ದೊರೆಸ್ವಾಮಿ ರವರ ನಿವೃತ್ತಿಯಿಂದ ತೆರವಾದ 
(ಇತರೆ ಲೆಕ್ಕತನಿಖೆ), ನಿಯಂತ್ರಕರ ಕಛೇರಿ, ಹುದ್ದೆಗೆದುರಾಗಿ. 
ರಾಜ್ಯ ಲೆಕ್ಕಪತ್ರ ಇಲಾಖೆ, ಬೆಂಗಳೂರು 

53. | ಶ್ರೀ ಆರ್‌.ವೀರಭದ್ರಯ್ಯ, ಲೆಕ್ಕಾಧಿಕಾರಿ, ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿ, ಬೆಂಗಳೂರು 
ಲೆಕ್ಕಾಧಿಕಾರಿ, ಭೂಮಾಪನ ಮತ್ತು ಇಲ್ಲಿ ಶ್ರೀ ಟಿ.ಲಕ್ಷ್ಮಯ್ಯ ರವರ ವರ್ಗಾವಣೆಯಿಂದ ತೆರವಾದ 
ಛೂದಾಖಭೆಗಳ ಇಬಾಖೈ ಟ್ಯೊನಳ ಇರು ಹುದ್ದೆಗೆದುರಾಗಿ ನಿಯೋಜಿಸಲು ಇವರ ಸೇವೆಯನ್ನು ವಸತಿ ಇಲಾಖೆಯ 

ವಶಕ್ಕೆ ನೀಡಲಾಗಿದೆ. 

54. | ಶ್ರೀ ಟಿ.ಲಕ್ಷಯ್ಯ, ಇವರ ಸೇವೆಯನ್ನು ವಸತಿ ಇಲಾಖೆಯಿಂದ ಹಿಂಪಡೆದು ಲೆಕ್ಕಾಧಿಕಾರಿ, 
ಲೆಕ್ಕಾಧಿಕಾರಿ, ಕರ್ನಾಟಕ ಕೊಳಚೆ ನಿರ್ಮೂಲನ ಭೂಮಾಪನ ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಇಲ್ಲಿ 
ಮಂಡಳಿ, ಬೆಂಗಳೂರು ಶ್ರೀ ವೀರಭದ್ರಯ್ಯರವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆದುರಾಗಿ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1937 ಎನ್‌.ಪ್ರಭಾಕರ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ(ಆಡಳಿತ) 


PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 396 SAS 2004, Bangalore, dated 25" November 2004 

Sri C.S.Kedar, IAS (KN 79), Secretary to Government, Information, Tourism and Youth Services 
Department, Bangalore is promoted to officiate in the Above Supertime Scale of IAS viz. Rs.22400-525- 
24500 with immediate effect and posted until further orders as Principal Secretary to Government, 
Information, Tourism and Youth Services Department, Bangalore in the upgraded post. 

Sri L.V.Nagarajan, IAS (KN 79), Managing Director, the Karnataka Power Corporation Limited, 
Bangalore, is promoted to officiate in the Above Supertime Scale of IAS viz. Rs.22400-525-24500 with 
immediate effect and his services are continued to be placed at the disposal of Energy Department until 
further orders as Managing Director, Karnataka Power Corporation Limited, Bangalore. 

Sri Sanjay Kaul, IAS (KN 79), presently working as Joint Secretary to Government of India, 
Ministry of Food, Civil Supplies and Consumer Affairs, New Delhi on Central deputation is accorded 
proforma promotion to the Above Supertime Scale of IAS viz. Rs.22400-525-24500 as per the 
Government of India letter No.11030/17/93-AIS(I1) dated 11.04.2001 with effect from the date on which 
his junior Sri Tapan Senapati, IAS (KN 79) is promoted to the Above Supertime Scale. 

Sri G.C.R. Subramanyam, IAS (KN 79), Secretary, Malnad Development Board, Shimoga is 
promoted to officiate in the Above Supertime Scale of IAS viz. Rs.22400-525-24500 with immediate effect 
and his services are continued to be placed at the disposal of Planning Department until further orders to 
post him as Secretary, Malnad Development Board, Shimoga. 

Smt. Anita Kaul, IAS (KN 79), Director General (Administrative Reforms and Training), ATI, 
Mysore is promoted to officiate in the Above Supertime Scale of IAS viz. Rs.22400-525-24500 with 
immediate effect and continued as Director General (Administrative Reforms and Training) ATI, Mysore 
in the upgraded post. 

Sri Tapan Senapati, IAS (KN 79), Managing Director, Mysore Electrical Industries Limited, 
Bangalore, is promoted to officiate in the Above Supertime Scale of IAS viz. Rs.22400-525-24500 with 
immediate effect and he is posted for a day as Principal Secretary to Government, Animal Husbandry and 
Fisheries Department, Bangalore vice Sri G. Raju Prem Kumar, IAS, proceeding on leave. From the next 
day, his services are placed at the disposal of Commerce and Industries Department until further orders 
for posting as Managing Director, Mysore Electrical Industries Limited, Bangalore. On return from leave, 
Sri G. Raju Prem Kumar, IAS, (KN 76) is posted as Principal Secretary to Government, Animal Husbandry 
and Fisheries Department, Bangalore by relieving Sri Tapan Senapati, IAS. 

By Order and in the name of the Governor of Karnataka 
K.SUDHAKARA SHETTY 
P.R. 1944 Under Secretary to Government, DP & AR (Services - 1) 


